April 2011 


ಕಾನನ 
. 
.. 


ನಿಸರ್ಗದೆಡೆಗೆ ಪಯಣ 


© W C G 


WILDLIFE 
CONSERVATION 
GROUP 


WCG 


ಕಾನನ 


ನಿಸರ್ಗದೆಡೆಗೆ ಪಯಣ 


April 2011 


- ನಾಗೇಶ್. ಓ . ಎಸ್ 


ಲೇಖನಗಳು 
* ಹಕ್ಕಿಲೋಕ 
* ಚಿರತೆ ಬೇಟೆ 
* ಬೆಟ್ಟದ ಮಲ್ಲಿಗೆ 


K 


- ಶಂಕರಪ್ಪ .ಕೆ. ಪಿ 


ಅದಕೆ. ಎನ್ . 


* ಅನಿಸಿಕೆಗೆ 
E -mail : kaanana . 
mag @ gmail.com 


ಮುಖಪುಟ : ಡ್ಯಾಂಡಲಿನ್ ಹೂವು 
. 


ಪುಟ 


4 


© 


W 


C G 


yasheepedabased 


7 ಸಂಪಾದಕೀಯ 


ಪ್ರಿಯ ಓದುಗರೇ , . . . 


ಈ ತಿಂಗಳ ಸಂಚಿಕೆಯು ಕಾರಣಾಂತರಗಳಿಂದ ತಡವಾಗಿ ಪ್ರಕಟವಾಗುತ್ತಿದೆ, ಎಂದಿನಂತೆ 
ಹಕ್ಕಿಲೋಕ ಅಂಕಣದಲ್ಲಿ ನಾಗೇಶ್ರವರ ಹಸಿರು ಜೇನ್ನೊಣಬಾಕ ಪಕ್ಷಿಯ ಬಗ್ಗೆ ಸರಳ 
ಸುಂದರವಾಗಿ ವರ್ಣಿಸಿದರೆ , ಹಸಿರು ಜೇನ್ನೊಣಬಾಕ (ಗ್ರೀನ್ ಬೀ - ಈಟರ್ ) ಜೀವನ ಮತ್ತು 
ಅದರ ಆಹಾರ ಪದ್ದತಿ, ಗೂಡು, ಮೊಟ್ಟೆ, ಮರಿಗಳ ಬಗ್ಗೆ ಮತ್ತು ಸುಂದರವಾದ 
ಛಾಯಾಚಿತ್ರಗಳಿಂದ ವರ್ಣನೆಂತಾಗಿದೆ. 


ಅದೇ ರೀತಿ ಈ ಸಂಚಿಕೆಯಲ್ಲಿ ಕೆ . ಪಿ.ಶಂಕರಪ್ಪರವರ ಚಿರತೆ ಬೇಟೆ ವ೦೦ ವ೦೦ರರ್ . 
ಬಾ - ಇತ್ತಾ . . . ಎಂಬ ಸಣ್ಣ ಕತೆಯನ್ನು ಬರೆದಿದ್ದರೆ , ಜೋಡಿ ನಳಿಗೆ ಲೈಸನ್ಸ್ ಗನ್ನಿನ 
ಒಡೆಯನಾದ ಮರಿಗನ ಬದುಕು ಮತ್ತು ಅವನ ಎಮ್ಮೆಗಳ ಸಹಸ, ಕಾಡಿನ ಮರಿಗನ ಅಲೆದಾಟ, 
ಮರಿಗನ ಎಮ್ಮೆಗಳು ಕಾಡಿನಲ್ಲಿ ಚಿರತೆಯನ್ನು ಕೊಂದಿದ್ದು , ಮತ್ತೆ ಅವನ ಎಮ್ಮೆಗಳ ಕೂಗನ್ನೇ 
ಹೋಲುವ ಅವನ ಬಾಷೆ ವ೦೦ ವ೦ಮ್. ಬಾ - ಇತ್ತಾ . . . .! ಎಂಬ ಶಬ್ದಗಳನ್ನು 
ಸುಂದರವಾಗಿ ಚಿತ್ರಿಸಿದರೆ. ಎಷ್ಟೋ ಬಾರಿ ವೀಕೆಂಡ್ಗಳಲ್ಲಿ ಬೇಗಲೀ ಬಿಲ್ಲಿಂಗ್ ಮನೆಯಲ್ಲಿ 
ವಾಸ ವಿರೋ , ಕಪ್ಪಗೆ ಕರಳ್ಳಗಿರುವ ಧಾರವಾಡದ ಕಡೆಂತು ಸಾರ್ಇಂಜಿನಿಯರಮ್ಮನು ತನ್ನ 
ರನ್ ಕಾರಿನಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಬಂದು, ಮಕ್ಕಳಿಗೆ “ ದಿಸ್ ಈಸ್ ಬಫ್ಲೆ ” ಎಂದು 
ತೋರಿಸಿ ಎಲ್ಲೆಲ್ಲು ಲೀಟು ಹಾಲು ತಕೊಂಡು ಹೋಗ್ತಾಳೆ ಅಂದ್ರೆ , ಮರಿಗನ ಹಾಲಿನ ವ್ಯಾಪರ 
ಎಷ್ಟರ ಮಟ್ಟಿಗೆ ಇರಬೇಕು ನೀವೆ ಹೇಳಿ. . .! ಪ್ರತಿಯೊಂದನ್ನು ಸರಳವಾಗಿ ಅರ್ಥಬದ್ಧವಾಗಿ 
ಚಿತ್ರ ಮೂಡಿಸಿರುವ ಈ ಸಣ್ಣಕತೆಯನ್ನು ಓದೇ ತಿಳಿಂರಬೇಕು ಬಿಡಿ . ಹಾಗೇ ಅಶ್ವಥ್. ಕೆ .ಎನ್ . ರವರ 
ಬೆಟ್ಟದ ಮಲ್ಲಿಗೆ ” ಎಂಬ ಕವನವೂ ಸಹ ಸುಂದರವಾಗಿ ಮೂಡಿ ಬಂದಿದೆ. 


* ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸುವ ನಮ್ಮ ಪುಟ್ಟ ಪತ್ರಿಕೆಯನ್ನು ನೀವೂ ಓದಿ ಹಾಗು 
ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಕಾನನ ನಿಮ್ಮಿಂದಲೂ ಲೇಖನ , ಪ್ರವಾಸ ಕಥನ, ಛಾಯಚಿತ್ರ , 
ಕವನಗಳನ್ನು ಆಶಿಸುತ್ತದೆ. 


kaanana.mag @ gmail. com 


ಹಕ್ಕಿಲೋಕ 


ಜೇನುಹುಳುವು ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ವೈರಿಗಳಿಂದ ರಕ್ಷಿಸಿಕೊಳ್ಳಲು ತನ್ನಲ್ಲಿ ಒಂದು ವಿಶೇಷವಾದ 
ರಾಸಾಯನಿಕವನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ಯಾವುದೇ ವೈರಿ ತನಗೆ ತೊಂದರೆ ನೀಡಿದಾಗ ತನ್ನ ವಿಷಪೂರಿತ 
ಕೊಂಡಿಯಿಂದ ಚುಚ್ಚಿ ವೈರಿಯ ದೇಹಕ್ಕೆ ಕಳುಹಿಸುತ್ತದೆ. ಇದು ಎಷ್ಟು ನೆವೆ ಮತ್ತು ನೋವನ್ನು ಉಂಟುಮಾಡುತ್ತದೆಂದರೆ 
ಆ ನೋವನ್ನು ಸಹಿಸಲಾಗದೆ ಯಾವುದೇ ಜೀವಿಯಾದರೂ ಕಾಲಿಗೆ ಬುದ್ದಿ ಹೇಳುವುದಂತು ಗ್ಯಾರಂಟಿ. ಆದರೂ 
ಈ ಹುಳುಗಳಿಗೆ ವೈರಿಗಳೇ ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ . ಈ ಜೇನುಹುಳುಗಳು ಎಷ್ಟೇ ಸಾಹಸಪಟ್ಟರು ಕೆಲವು 
ಜಾತಿಯ ಪ್ರಾಣಿಗಳು ಕಚ್ಚಿಸಿಕೊಂಡಾದರೂ ಜೇನಿನ ರುಚಿಯನ್ನು ಸವಿಯದೇ ಬಿಡುವುದಿಲ್ಲ, ಅದರಲ್ಲೂ ಕರಡಿಗಳು 
ಎಷ್ಟೇ ಕಷ್ಟವಾದರು ಜೇನಿನ ಗೂಡಿನಿಂದ ಸ್ವಲ್ಪ ಜೇನನ್ನಾದರೂ ಕದಿಯದೇ ಹಿಂದಿರುಗುವುದಿಲ್ಲ . ಈ ಜೇನು ಹುಳುಗಳಿಗೆ 
ಪ್ರಾಣಿಗಳಿಗಿಂತ ದೊಡ್ಡ ವೈರಿ ಎಂದರೆ ಒಂದು ಜಾತಿಯ ಪಕ್ಷಿ , ಈ ಪಕ್ಷಿಯು ತನಗೆ ಯಾವ ತೊಂದರೆಯೂ ಆಗದಂತೆ 
ಈ ಜೇನುಹುಳುಗಳನ್ನು ಕೊಂದು ತಿನ್ನುತ್ತದೆ. ಈ ಪಕ್ಷಿಯು ಜೇನು ಹುಳುವನ್ನು ಕೊಲ್ಲಲು ಉಪಯೋಗಿಸುವ 
ಚಾಣಾಕ್ಷತನವು ನಿಜಕ್ಕೂ ಆಶ್ಚರ್ಯಮೂಡಿಸುವಂತದು! ಜೇನುನೊಣವನ್ನು ಕಂಡಾಕ್ಷಣ ಈ ಪಕ್ಷಿಯು ಅದನ್ನು ತನ್ನ 
ಕೊಕ್ಕಿನಿಂದ ಹಿಡಿದು ಮೊದಲು ಅದು ಕಚ್ಚಲು ಉಪಯೋಗಿಸುವ ಅಸ್ತ್ರವನ್ನು ಹತ್ತಿರದಲ್ಲಿರುವ ತಂತಿಗೋ ಅಥವಾ ಮರದ 
ಕೊಂಬೆಗೋ ಉಜ್ಜಿ ಕಿತ್ತುಹಾಕಿ ನಂತರ ನಿಧಾನವಾಗಿ ನುಂಗುತ್ತದೆ. 

ಈ ಪಕ್ಷಿಗಳ ಮುಖ್ಯ ಆಹಾರ ಜೇನುಹುಳುಗಳಾಗಿರುವುದರಿಂದ ಇದನ್ನು “ಜೇನ್ನೊಣಬಾಕ ” ಎಂದೇ ಕರೆಯುತ್ತಾರೆ . 
ಜೇನ್ನೊಣಬಾಕಗಳು ಮರಿಮಾಡಲು ನದಿಯದಂಡೆ, ಬಯಲು ಪ್ರದೇಶಗಳಲ್ಲಿ ಗುಂಪಾಗಿ ಸೇರಿತ್ತವೆ. ಒಂದೊಂದು ಜೊತೆ 
ಗಂಡು- ಹೆಣ್ಣುಗಳು ಉದ್ದವಾದ ಇಲಿಯ ಬಿಲದಂತಹ ಕೊಳವೆಯನ್ನು ಕೊರೆದು ಅದರಲ್ಲಿ ಐದರಿಂದ ಆರು ಮೊಟ್ಟೆಯನ್ನು 
ಇಟ್ಟು ಮುವ್ವತ್ತು ದಿನಗಳೊಳಗೆ ಮರಿಮಾಡಿಸುತ್ತವೆ. ಇವುಗಳಿಗೆ ಮರಿಮಾಡಲು ಹತ್ತಿರದಲ್ಲಿ ಸೂಕ್ತವಾದ ಸ್ಥಳ 
ಸಿಕ್ಕದಿದ್ದರೆ ಬೇರೆ ಜಾಗಗಳನ್ನು ಹುಡುಕಿಕೊಂಡು ವಲಸೆ ಹೋಗುವುದೂ ಉಂಟು. 


Green Bee - beater 


ಹಸಿರು ೯ 


ಬಾಕ 


Merops Orientalis 


ಚಿರತೆ ಬೇಟೆ 

ವ೦೦ ವ೦ಂತ್, ಬಾ - ಇತ್ತಾ . . . .! 


ಜೆಡಿನಳಿಗೆ ಲೈಸನ್ಸ್ ಗನ್ನಿನ ಒಡೆಯನಾದ ಮರಿಗನು, ಎಮ್ಮೆ ಸಾಕಾಣಿಕೆಗೆ ಫೇಮಸ್ಸು ! 
ಸುತ್ತಾ ಹೋಬಳಿ೦ರುಲ್ಲೇ ಎಲ್ಲೂ ಬೀಜದ ಎಮ್ಮೆಕೋಣ ಇಲ್ಲದಿರುವುದರಿಂದ, ಸುತ್ತಮುತ್ತಲ ಊರಿನ ಸಕಲ 
ಸಾಬರ ಕಿಲಸ್ತರ ಎಲ್ಲರ ಎಮ್ಮೆಗಳಿಗೂ , ಮರಿಗನ ಕೆಣವೇ ಗತಿ. ಬೆದೆಗೆ ಬಂದ ಎಮ್ಮೆಗಳಿಗೆ ಕೆಣ ಬಿಡಲು 
ಇವನು ಕಾಸು ಕೇಳುವವನಲ್ಲಾ . ಉಧಾರಿ ! ಅವರೇ 
ಏನಾದರೂ ಬಲವಂತ ಮಾಡಿ ಕೊಟ್ಟರೆ, ಇಸಿಕೊಳ್ಳುತ್ತಾನೆ . 


+ 


Spe+n 


at 


22 


* 


S 


ಮರಿಗನ ಮನೆಯಲ್ಲಿ ಇವರ ಪ್ಪನ ಕಾಲದಿಂದಲೂ 
ಎಮ್ಮೆಗಳ ಬೆಟಾಲಿಯನ್ನೇ ಇದೆ. ಇವನೇ ಮನೆಮನೆಗೂ 
ವರ್ತನೆ ೦ರಲ್ಲಿ ಎವೆಹಾಲು ಹಾಕುತ್ತಾನಾದರೂ , ಎಷ್ 
ಬಾರಿ ವೀಕೆಂಡ್ಗಳಲ್ಲಿ ಬೇಗಲೀ ಬಿಲ್ಲಿಂಗ್ ಮನೆಯಲ್ಲಿ 
ವಾಸವಿರೆ , ಕಪ್ಪಗೆ ಕುಳ್ಳಗಿರುವ ಧಾರವಾಡದ ಕಡೆನು 
ಸಾಫ್ಟ್ ವೇರ್ ಇ೦ಜಿನಿಂದರಮ್ಮನು ತನ್ನ ರೌನ್ ಕಾರಿನಲ್ಲಿ ಚಿಕ್ಕ 
ಮಕ್ಕಳೊಂದಿಗೆ ಬಂದು , ಮಕ್ಕಳಿಗೆ “ ದಿಸ್ ಈಸ್ ಬಫ್ಲೆ ” 
ಎಂದು ತೋರಿಸಿ ಎಲ್ಲೆಲ್ಲು ಲೀಟು ಹಾಲು ತಕೊಂಡು 
ಹೋಗ್ತಾಳೆ ಅಂದ್ರೆ , ನೀವೆ ಊಹಿಸಿಕೊಳ್ಳಿ ಎಮ್ಮೆ ಹಾಲಿನ 
ರುಚಿ!. 


& 


= 


ಮರಿಗನ ಮನೆಂರು ಎಮ್ಮೆಗಳ ಗುಂಪು, ಮೊನ್ನೆ 
ಚಂದಾಪುರದ ಶನಿವಾರಂತೆ ಯಿ೦ದ ಹೊಸದಾಗಿ ಕೊಂಡು 
ತಂದ ಕಾಮಾನು ಕೊಂಬಿನ ಹೆಸರನ್ನು ಯಾಕೆ 
ಗುಂಪಿಗೆ ಸೇರಿಸಿಕೊಳ್ಳುತ್ತಿಲ್ಲಾ . ಹಸೆಮ್ಮೆಯನ್ನು ಕಂಡರೆ ಇದು 
ಯಾವ ಎಮ್ಮೆಗೂ ಆಗದು . ಗುಂಪಾಗಿ ಮೇಂದುವಲ್ಲಿ ಬಂದರೆ ಗುಮ್ಮಿ ಗುಟುರುಹಾಕಿ ಹಿಂದಿಕ್ಕುತ್ತಿದ್ದರಿಂದ 
ಪಾಪ ಹೆಸೆ ವೈ , ಶಾಲೆಗೆ ಹೊಸದಾಗಿ ಸೇರಿದ ಬಾಲಕನಂತೆ ಗುಂಪಿನಿಂದ ಬೇರೆಯೇ ಉಳಿದು ಕಡೆ ಕಡೆ ರುಲೈ 
ಒಂಟಿಯಾಗಿ ಮೇದು ಕಾಲ ತಳ್ಳುತ್ತಿತ್ತು . 

ಬೇಸಿಗೆ ಕಾಲ ಸುಡುಸುಡು ಬಿಸಿಲು, ಕಾಡಲ್ಲಿದ್ದ ಸಕಲ ಜಾತಿಂರು ಹುಲ್ಲು ಗ೦ಟೆಗಳ ಬೆ೦ಕಿಗೆ 
ಹಾವುತಿ೦ಗಾಗಿ ಮೇವಿಲ್ಲದೇ ನೀರಿಲ್ಲದೇ ಕಪ್ಪುಮರುಭೂಮಿಯಂತೆ ಆಗಿತ್ತು . ಈ ಎಮ್ಮೆಗಳೆ ಬಿಸಿಲಿನ 
ರಳಕ್ಕೆ ಒಂದು ಕ್ಷಣವೂ ತಾಳದೇ ಹಾವು ಬಂಡೆ ರು ಹಳ್ಳದ ನೀರಿನಲ್ಲಿ ಹಾಂಗಾಗಿ ಮಲಗಿದವೆಂದರೆ , ಸಂರ್ತ 
ಕೆಳಗಿಳಿದ ಮೇಲೇನೇ ಅವು ನೀರಿನಿಂದಾಚೆಗೆ ಬರುವುದು ಎಂದು ಮರಿಗನಿಗೆ ಚೆನ್ನಾಗಿ ಗೊತ್ತು . 

ಜಾನುವಾರುಗಳನ್ನು ಕಾಡಲ್ಲಿ ಮೇಯಿಸಲು ಬಿಡುವುದಿಲ್ಲ ವಾದರೂ ಮರಳುಪಾರ್ಟಿ ಎಂದು ಹೆಸರಾಗಿರುವ 
ಮರಿಗನ ಮಾತಿಗೆ ಆ ಬೀಟಿನ ಎಲ್ಲಾ ಪಾರೆಸ್ಟ್ ವಾಚರ್‌ಗಳ ಇವನಿಗೆ ಮರುಳಾಗಿದ್ದಾರೆ . ಒಂದು ವೇಳೆ 
ಪಾರೆ ಸ್ಟ್‌ ರೇಂಜರು ಮುಂದೆನೆ ಕಾಡಿನಲ್ಲಿ ಎಮ್ಮೆಗಳು ರೆಡ್ ವಾಂಡಾಗಿ ಸಿಕ್ಕಾಕಿಕೊಂಡು , ಮರಿಗನನ್ನು 
ವಾಚರ್ ಗಳು ಬಹಳವಾಗಿ ಬೈದರೂ ಅವರವರ ಮನದಲ್ಲಿ ಮಾತ್ರ ಇಬ್ಬರೂ ಒಂದೇ !. 


ಪ್ರತಿದಿನದಂತೆ ಬೆಳಿಗ್ಗೆ ಕಾಡಿಗೆ ಹೊಡೆದ ಎಮ್ಮೆಗಳನ್ನು ತಿರವಿಕೆ ಬರಲು ಹಾವುಬಂಡೆಂರು ಹಳ್ಳದ 
ಜಂಡುಲ್ಲು ಬಯಲಿನ ಕಡೆಗೆ ಹೊರಟ ಜೋಡಿ ಮಕ್ಕಳ ತಂದೆ ಮರಿಗನಿಗೆ ಗಾಚಾರವೇ ಕಾದಿತ್ತು . 


ಕಾಲುದಾರಿಯಲ್ಲಿ ನೆಡೆಯುವಾಗಲೇ ಉತ್ತುತಿಗಳು ಎಡೆಬಿಡದೆ 
“ಉತ್ತೇ , , , ಉತ್ತೇ , , , , , 
ಉಥ್ ಉಥ್ ಉಥ್, , ಉತ . . . ” 
ಎಂದು ಬಾಯಿ ಬಡೆದು ಕೊಳ್ಳುತ್ತಿದ್ದವು. ದೂರದಿಂದಲೇ ಎಮ್ಮೆಗಳು ಉಸಿರಾಡುವ ಸದ್ದು ಜೋರಾಗೇ 
ಕೇಳುತ್ತಿತ್ತು . 


ಒಂಟಿಯಾಗಿ ಮೇರುತ್ತಿದ್ದ ಹಸೆಮ್ಮೆಗೆ ಹೊಂಚಾಕಿ ಪೊದರಿನಿಂದ ಚಂಗನೆ ಎಗುರಿತು ಚಿರತೆ , ಬೆನ್ನಿನ 
ಮೇಲೆ ಎರಗಿದ ಚಿರತೆ ಯಿಂದ ಗಾಬರಿಗೊಂಡು , ಅದರಿಂದ ತಪ್ಪಿಸ್ಸಿಕೊಳ್ಳಲು ತಲೆ ಕೆಡವುತ್ತಾ 
ನಾಗಾಲೆಟದಲ್ಲಿ ಓಡಿದ ಹೆಸೆವೆಗೆ ಎದುರಾದ ಸಣ್ಣ ಹಳ್ಳವನ್ನು ದಾಟುವಾಗ, ಬೆನ್ನಿನ ಮೇಲೆ ಸವಾರಿ 
ಮಾಡುತ್ತಿದ್ದ ಚಿರತೆಯು ಇಡತ ತಪ್ಪಿ ಹಸೆಮ್ಮೆಯ ಕಮಾನು ಕೊಂಬಿನ ಮಧ್ಯೆ ತೂರಿ ತಗಲಿಕ್ಕಿಕೊಂಡಿತು. 


ಮೊದಲೇ ಚಿರತೆಯು ವಾಸನೆಯನ್ನು ಅರಿತು ತಲೆ ಬಗ್ಗಿಸಿ ಗುಂಪಗೆ ನಿಂತಿದ್ದ ಇತರ ಎಮ್ಮೆಗಳೆಲ್ಲಾ , 
ತಲೆಯಮೇಲೆ ಚಿರತೆಯನ್ನು ಹೊತ್ತು ತರುತ್ತಿದ್ದ ಹೊಸ ನ್ನು ಕ೦ಡು ಕಖಮುಖಗೊಂಡು ಚದುರಿದವು. 
ಹೆಸರು ಚಿರತೆ ಯಿಂದ ತಪ್ಪಿಸಿಕೊಳ್ಳಲು ತಲೆಯಮೇಲಿದ್ದ ಚಿರತೆಯು ಸಮೇತ ತಾರೆ ಮರದ ಬುಡಕ್ಕೆ 
ಬಲವಾಗಿ ಒಂದು ಡಿಚ್ಚಿ ಕೊಟ್ಟಿತು. 

ಕೊಂಬಿನ ಮಧ್ಯ ಸಿಕ್ಕಾಕಿಕೊಂಡಿದ್ದ ಚಿರತೆಗೆ ಬಲವಾದ ಒಡೆತ ಬಿದ್ದು ವದ್ದಾಡಲಾರಂಬಿಸಿದಾಗ ಹಸೆಮ್ಮೆ 
ಮತ್ತೆ ಮತ್ತೆ ಹಿಂದಗೀ ಬಂದ ಮರಕ್ಕೆ ಗುದ್ದುತ್ತಿತ್ತು . ಹಾಗಾಗ ತಲೆಯನ್ನು ವದರಿದ್ದರಿಂದ , 
ಕೊಂಬಿನಿಂದ ಕಳಚಿಕೊಂಡು ಅರೆಜೀವವಾದ ಚಿರತೆ , ದೂರದಲ್ಲಿ ಪ್ರೇಕ್ಷಕರಂತೆ ನಿಂತಿದ್ದ ಇತರ ಎಮ್ಮೆಗಳ ಬಳಿ 
ಬಂದು ಬಿದ್ದು ವದ್ದಾಡತೊಡಗಿತು . 

ಹೊಸ ವೆಂದು ಸಾಹಸವನ್ನು ಕಂಡಿದ್ದೇ ತಡ ಇತರ ಎಮ್ಮೆಗಳ ಜೀನ್ಸ್ ನಲ್ಲಿ ಸುಪ್ತವಾಗಿ ಅಡಗಿದ್ದ ಹಲವು 
ಮಿಲಿಯನ್ ವರ್ಷಗಳ ಜೀವರಕ್ಷಣಾ ಅನುಭವವೆಲ್ಲಾ ಕ್ಷಣದಲ್ಲಿ ಜಾಗೃತವಾಗಿ, ಎಲ್ಲಾ ಎಮ್ಮೆಗಳೂ ತಲೆ ತಗ್ಗಿಸಿ , 
ಕಿವಿನಿಮಿರಿಸಿ, ಕಣ್ ಅರಳಿಸಿ , ಬುಸುಗುಟ್ಟಿ , ಕಾಲಿನಿಂದ ನೆಲದ ಮಣ್ಣನ್ನು ಕೆರೆದು , ತಪ್ಪಿಸಿಕೊಳ್ಳಲು ತೆವಳುತ್ತಿದ್ದ 
ಆಜನ್ಮಶತ್ರು ಚಿರ ತೆಂರು ಮೇಲೆ ಎರಗಿ ಹಸೆಮ್ಮೆಗೆ ಸಾಥ್ ನೀಡಲು ನಿಂತವು. ಕಬ್ಬಾ ತಟೋ ಆಚಾರಿ ಕಾದ 


ಕಬ್ಬಿಣಕ್ಕೆ ತನ್ನ ಸಹಾಂಕನೊಡನೆ ಹಿಂದಿಂದೇನೇ , , ಸುತ್ತಿಗೆ ಏಟು ಕೊಡುವಂತೆ , ಒ೦ದಾದಾ ಮೇಲೆ 
ಒಂದರಂತೆ ಎಲ್ಲಾ ಎಮ್ಮೆಗಳ ಒಂದೇ ರಿದಮ್ಮಿನಲ್ಲಿ ಚಿರತೆಗೆ ಎಷ್ಟರ ಮಟ್ಟಿಗೆ ಗುದ್ದಿದವೆ೦ದರೇ , ಮರಿಗನಿಗೆ 
ತನ್ನ ಚಿಕ್ಕಮಗಾ ಮಕ್ಕಾಣಿ ಹಿಡಿದು ಕಟ್ಟಾಕೆ ಸಾಧು ಎಮ್ಮೆಗಳಾ ಇವು ? ಎಂದು ಅನುಮಾನ ಬಂದು , 
ಹೆಗಲ ಮೇಲಿದ್ದ ಟವಲ್ಲನ್ನು ಬಾಯಿಗಿಕ್ಕಿ ಕೊಂಡ!. 

ಚಿರತೆಯು ಅಲುಗಾಟ ನಿಲ್ಲುವವರಿಗೂ ಗುದ್ದಿದ ಎಮ್ಮೆಗಳು, ಅದರ ಮೂಗಿನ ಬಳಿ ಮಸಿ ಉಸಿರಾಟ 
ಕಂಡುಬಂದರೆ , ಮತ್ತೆ ಬಲವಾದ ಗುದ್ದು ಕೊಟ್ಟು ಕೊಲ್ಲುತ್ತಿದ್ದವು. ಗುಂಪೆಮ್ಮೆಗಳ ಕುವಾಟದಲ್ಲಿ ಸತ್ತ 
ವುಟ್ಟನ ಕಳೇಬರ ಕಳ್ಳು ಪಚ್ಚೆ ಚ೦ಮ್ಮ ಎಲ್ಲಾ ಚಿಂದಿ ಚಿಂದಿಂದಾಗಿ ಹೆಂಡು , 

ಗುಂಪಿನ ಅತಿ ಸಣ್ಣ ಪಡೆಯ ಸಹ ಅದರ ಅಮ್ಮನೊಂದಿಗೆ ತಾನೇ ಸತ್ಯ ಚಿರತೆಗೆ ಗುದ್ದಿ ತನ್ನ 
ರೋಷ ತೀರಿಸಿ ಕೊಂಡಿತು. 

ಈ ರುದ್ರವನ್ಯ ನಾಟಕವನ್ನು ನೋಡುತ್ತಾ ಹಾವು ಬಂಡೆಯ ಮೇಲೆ ನಿಂತಿದ್ದ ಮರಿಗನಿಗೆ ಹಾಲು 
ಕರೆಯುಲು ವತ್ತಾದರೂ ಎಮ್ಮೆಗಳಿಗೆ ಕೋಪವಿಳಿದು ತಣ್ಣವಾಗುವ ವರಿಗೂ ಕಾದು, ಅಲ್ಲಿಂದಲೇ 
“ ವ೦೦ ವ೦೦ರಮ್ , 
ಏವಮ್ ಬಾ - ಇತ್ತಾ . . . . ! ” ಎಂದು ಹಲವು ಬಾರಿ ಕೂಗಿ ಕರೆದು ಬುಲಾವ್ ಕೆಟ್ಟು ಅಟ್ಟಿಕೊಂಡು ಮನೆಗೆ 
ಬಂದು , ಯಾರಿಗೂ ಸದ್ದು ಸುಟ್ಟು ಬಿಡದೇ , ಭೀಮಕ್ಕನ ಗಂಡನೊಡನೆ, ಸತ್ತು ಚಿಂದಿಯಾದ ಚಿರತೆಯ 
ಕಾಲುಗುರುಗಳನ್ನು ಕುಡುಗೋಲಿನಿಂದ ಕಿತ್ತು , ಅ೦ಗೈ ಅಗಲದ ಚಿರತೆಯು ಚರ್ಮವನ್ನು ತನ್ನ ಹೆಸರು 
ಸಾಹಸದ ನೆನಪಿಗಾಗಿ ಕೊಂಡು ತಂದು ಒಣಗಿಸಿ ಕಬ್ಬಿಣದ ಪೆಟ್ಟಿಂರುಲ್ಲಿ ಮಡಗಿದ್ದಾನೆ. 


ಈಗಾಗಲೇ ಏಳು ಹೆಣ್ಣು ಕರುಗಳನ್ನು ಈದಿರುವ ಹಸೆಮ್ಮೆಯ ವರಿಗನಿಗೆ ಅಚ್ಚು ಮೆಚ್ಚು . ಕೆರೆ 
ಮಧ್ಯದಲ್ಲಿ ಗುಂಪಿನ ನಾಯಕಿಯಾಗಿ ನೀರಿನಲ್ಲಿ ಮೂತಿ ಮಾತ್ರ ನೆನೆಯದಂತೆ ಮೇಲೆಬಿಟ್ಟು ಕಣ್ಮುಚ್ಚಿ 
ಶೈತ್ಯಲಾಭ ಪಡೆಯುತ್ತಿರುವ ಹೊಸಮೈಂದನ್ನು ನೀವು ಈಗಲೂ ಅವರದಳ್ಳದಲ್ಲಿ ಈಗಲೂ ಕಾಣಬಹುದು. 
ಒಡೆಯನಕೆರೆ ಬಳಿ ಹಕ್ಕಿ ಪೋಟೋ ತೆಗೆಯುವಾಗ ಹೆಂಗೆ ಮರದ ನೆರಳಿನಲ್ಲಿ ಕುಳಿತ ಮರಳುಪಾರ್ಟಿ 
ಮರಿಗನು ತೆರೆದಿಟ್ಟ ಹೆಸೆವೆಂತು ಸಾಹಸಕತೆ ಕೇಳಿ ನಾವೂ ಮರುಳಾದೆವು . 


ಶಂಕರ ಪ . ಕೆ . ಪಿ 


ಬೆಟ್ಟದ ಮಲ್ಲಿಗೆ 


ಮಲ್ಲಿಗೆ ಬಳ್ಳಿ ಇರಲ್ಲಿ 
ಇದ್ದರೆ ಘಲ ಹೆಚ್ಚು 
ಎತ್ತರದ ಹಚ್ಚ ಹಸಿರು 
ಮೊಸರಿನ ಬಣ್ಣ ಹೆಚ್ಚು 


ಮಲ್ಲಿಗೆಯ ಮೊಗ್ಗರಳಿ 
ಸುವಾಸನೆಂತು ಚೆ ಲಿತ್ತು 
ಮುಂಜಾನೆಂತು ಮಂಜಿನಲ್ಲಿ 
ಹನಿ ಹನಿಂತಾದ ಹದೆ ಆಟದಲ್ಲಿ 


ಹತ್ತಿರದ ದುಂಬಿಯೊಂದು 
ಮಲ್ಲಿಗೆಗೆ ಮುತ್ತಿಟ್ಟು 
ಮಕರಂದ ಹೀರುತಿತ್ತು 
ಸುವಾಸನೆಂತು ಅಂಚಿನಲ್ಲಿ 


ಘಮ ಘಮಿಸುವ ಮೊಗ್ಗು 
ಇದುವೆ ಬೆಟ್ಟದ ಮಲ್ಲಿಗೆ 
ಇದುವೆ ಮೈಸೂರು ಮಲ್ಲಿಗೆ 
ಸುವಾಸನೆಂರು ಮಲ್ಲಿಗೆ. 


- ಅಶ್ವಥ ಕೆ . ಎನ್ 


© wca 


